ಕರ್ನಾಟಕ ವಿಧಾನ ಪರಿಷತ್ತು 


: 296 
: ಶ್ರೀ ಕಾಂತರಾಜ್‌ (ಬಿಎಂಎಲ್‌) 


(ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ) 


ಉತ್ತರಿಸುವ ದಿನಾಂಕ 
ಉತ್ತರಿಸುವ ಸಚಿವರು 


: 04-03-2020 
: ಕಂದಾಯ ಸಚಿವರು 


ಪ್ರಶ್ನೆ 


ಉತ್ತರ 


] ರಾಜ್ಯದಲ್ಲಿ ಒಟ್ಟು "ಎಷ್ಟು "ಎಕರ ಸರ್ಕಾರ ಜಮೀನು ಇಡ 
| (ಜಿಲ್ಲಾವಾರು ವಿವರ ನೀಡುವುದು) 


ಮಾನಿ 


ಸಂಖ್ಯೆ ಎಷ್ಟು ಎಷ್ಟು ಎಕರೆ ಸರ್ಕಾರಿ ಜಮೀನನ್ನು ಒತ್ತುವರಿ 
ಮಾಡಿಕೊಳ್ಳಲಾಗಿದೆ (ಜಿಲ್ಲಾವಾರು ವಿವರ ನೀಡುವುದು) 


ರಾಜ್ಯದಲ್ಲಿ ಒಟ್ಟು 606233315 `ಎಕರೆ/ಗುಂಜ8 ಸರ್ಕಾರಿ 
ಜಮೀನು ಇರುತ್ತದೆ. ಜಿಲ್ಲಾವಾರು ವಿವರವನ್ನು 


ಅನುಬಂಧ-1ರಲ್ಲಿ ನೀಡಲಾಗಿದೆ. 


'ಹ ಸರ್ಕಾರಿ ಜಮೀನನ್ನು ಒತ್ತುವರಿ ಮಾಡಿಕೊಂಡಿರುವವರ 


ಸರ್ಕಾರಿ ಜಮೀನನ್ನು ಒತ್ತುವರಿ ಮಾಡಿಕೊಂಡಿರುವವರ 
ಸಂಖ್ಯೆ: 228672 ಆಗಿರುತ್ತದೆ. ಒಟ್ಟು 459558.27.11 
ಎಕರೆ/ಗುಂಟೆ ಸರ್ಕಾರಿ ಜಮೀನು ಒತ್ತುವರಿಯಾಗಿದೆ. 
ಜಿಲ್ಲಾವಾರು ವಿವರವನ್ನು ಅನುಬಂಧ-1ರಲ್ಲಿ ನೀಡಲಾಗಿದೆ. 


ರ್ಕಾರಿ ಜಮೀನನ್ನು `ಒತ್ತುವರಿದಾರರಿಂದ ತೆರವುಗೊಳಿಸಲು 
ಕೈಗೊಂಡಿರುವ ಕ್ರಮಗಳೇನು; (ವಿವರ 


ಸರ್ಕಾರಿ ಜಮೀನಿನ ಒತ್ತುವರಿಯನ್ನು ತೆರವುಗೊಳಿಸಲು 
ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ | 
ಕಾರ್ಯಪಡೆಗಳನ್ನು ರಚಿಸಲಾಗಿದೆ. 


ಒತ್ತುವರಿ ಪ್ರಕರಣಗಳನ್ನು ತಡೆಯುವ ಮತ್ತು 
ಒತ್ತುವರಿಯನ್ನು ತೆರವುಗೊಳಿಸುವ ಉದ್ದೇಶದಿಂದ ದಿನಾಂಕ: 
10/08/2015ರಂದು ಕರ್ನಾಟಕ ಭೂ ಕಬಳಿಕೆ ನಿಷೇಫ 
ವಿಶೇಷ ನ್ಯಾಯಾಲಯವನ್ನು ರಚಿಸಲಾಗಿದ್ದು, | 
ದಿವಾಂಕ:31/08/2016ರಿಂದ ಸದರಿ ನ್ಯಾಯಾಲಯವು 
ಕಾರ್ಯನಿರ್ವಹಿಸುತ್ತಿದೆ. ! 


ರಾಜ್ಯದಲ್ಲಿರುವ ಸರ್ಕಾರಿ ಜಮೀನುಗಳ ಒತ್ತುವರಿ 
ತೆರವುಗೊಳಿಸಲು ಹಾಗೂ ಸಂರಕ್ಷಿಸಲು “ಸರ್ಕಾರಿ 
ಜಮೀನುಗಳ ಸಂರಕ್ಷಣಾ ಸಮಿತಿ”ಯನ್ನು ಸರ್ಕಾರದ ಆದೇಶ | 
ಸಂಖ್ಯೆ: ಆರ್‌ಡಿ 15 ಎಲ್‌ಜಿಪಿ 2020, 
ದಿನಾಂಕ:29/01/2020ರ ಮೂಲಕ ರಚಿಸಲಾಗಿದ್ದು, ಸಮಿತಿಗೆ | 
ಅಗತ್ಯ ಅಧಿಕಾರವನ್ನು ಪ್ರತ್ಯಾಯೋಜಿಸಲಾಗಿದೆ. | 


| (ತಾಲ್ಲೂಕುವಾರು ವಿವರ ನೀಡುವುದು) 


? 
| 


ತುಮಕೂರು `ಜಿಕ್ಷಯಲ್ಲಿ `ಎಷ್ಟು`ಎಕರೆ ಸರ್ಕಾರಿ `ಜಒಮೀನಿದೆ;] ಭೂಮಿ ತಂತ್ರಾಂಶದಲ್ಲಿ” `ಅಭ್ಯನಿರುವ ``ಮಾಹಿತಿಯಂತೆ: 


ತುಮಕೂರು ಜಿಲ್ಲೆಯಲ್ಲಿನ ಸರ್ಕಾರಿ 
ತಾಲ್ಲೂಕುವಾರು ವಿವರ ಈ ಕೆಳಕಂಡಂತಿದೆ. 
[ಕಸಂT7ತಾಲ್ಲೂಕು 
. ತುಮಕೂರು 
ಗುಜ್ಜ 11353500 
[eS 


[52510 
ತಿಪಟೂರು 32708.00 
§ ರುವೇ 37907.00 ಕ್‌ 


ಮಧುಗಿರಿ 72012.00 
ಕೊರಟಗೆರೆ 38963.00 
ಶಿರಾ 93661.00 
ಪಾವಗಡ 50060.00 


ಚ್ಚ್‌ 8330800 


ಜಮೀನಿನ | 


ವಿಸ್ತೀರ್ಣ 
49543.00 


| 


Ne 


—- 


~| 9) ) 5 


7 


yo] 90 


= 


ಪ್ರಿ 


| ಉ) 


ಬೆಂಗಳೊರು 
ಜಮೀನಿದೆ; 
ಗ್ರಾಮವಾರು, 
ನೀಡುವುದು) 
ಜಮೀನು 
ಜಮೀನನ್ನು 
ಪಡೆದಿದೆಯೇ: 


ನೆಗರ್‌ ಜಿಲ್ಲೆಯಲ್ಲಿ ಎಷ್ಟು ಎಕರ ಸರ್ಕಾರಿ 
(ತಾಲ್ಲೂಕುವಾರು, ಹೋಬಳಿವಾರು, 
ಸರ್ವೆ ನಂಬರ್‌ಗಳ ಸಮೇತ ವಿವರ 
ಈ ಸರ್ಕಾರಿ ಜಮೀನಿನಲ್ಲಿ ಎಷ್ಟು ಎಕರೆ 
ಒತ್ತುವರಿಯಾಗಿದೆ; ಒತ್ತುವರಿಯಾಗಿರುವ 
ತೆರವುಗೊಳಿಸಿ ಸರ್ಕಾರದ 
(ವಿವರ ನೀಡುವುದು) 


ವಶಕ್ಕೆ 


ಸಂಗತಾಡ ಸಗರ ಜಿಕ್ಷಯಕ್ಷ ಒಟ 122918-10 | 
ಎಕರೆ/ಗುಂಟೆ ಸರ್ಕಾರಿ ಜಮೀನಿರುತ್ತದೆ. ವಿವರಗಳನ್ನು, 


ಅನುಬಂಧ-2ರಲ್ಲಿ ನೀಡಿದೆ. 


ಬೆಂಗಳೂರು : ನಗರ ಜಿಲ್ಲೆಯಲ್ಲಿ ಒಟ್ಟು | 
33877-09.11 ಎಕರೆ/ಗುಂಟೆ ಜಮೀನಿನ ಒತ್ತುವರಿಯಾಗಿದ್ದು, | 
ಈ ಪೈಕಿ ರಸ್ತೆ & ಉದ್ಯಾನವನಗಳಂತಹ ಸಾರ್ವಜನಿಕ 
ಉದ್ದೇಶಗಳಿಗೆ ಹಾಗೂ ನಮೂನೆ-50 ಮತ್ತು 53ರಡಿ 
16474-29 ಎಕರೆ/ಗುಂಟೆ ಜಮೀನು ಬಳಕೆಯಾಗಿರುತ್ತದೆ. | 
ಉಳಿದ 17403-2011 ಎಕರೆ/ಗುಂಟೆ ಜಮೀನಿನ ಫೈ 
ಈಗಾಗಲೇ 16102-17 ಎಕರೆ/ಗುಂಟೆ  ಜಮೀನಿವ | 
ಒತ್ತುವರಿಯನ್ನು ತೆರವುಗೊಳಿಸಲಾಗಿದೆ. | 


ಖೂ) 


ಮೇಲ್ಕಂಡ ವಷಯದ ಬಸ್ಗೆ ಕಳೆದ 4 ವರ್ಷಗಳಿಂದ ಪ್ರಿ 
ಅಧಿವೇಶನದಲ್ಲೂ ಪ್ರಶ್ನೆ ಕೇಳಿದರೂ ಸಹ ಇದುವರೆಗೂ 
ಉತ್ತರ ನೀಡದಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ? 


ಹರಷ ನಷ ಕ್ಕೆ ಸಂಬ 
ಕೇಳಲಾಗಿರುವ ಪ್ರಶ್ನೆ ಗಳಿಗೆ ಉ: ತ್ರರಿಸಲಾ ತಿದೆ. 


ಸಂಖ್ಯೆ: ಆರ್‌ಡಿ 03 ಎಲ್‌ಜಿಕ್ಕ್ಯೂ 2020 


( $ರ್‌.ಅಶೋಕ) 
ಕಂದಾಯ ಸಚಿವರು 


HAWK ~ TL 


5 ಕರ್ನಾಟಕ ಸಾರ್ವಜನಿಕ ಜಮೀನುಗಳ ನಿಗಮ ನಿಯಮಿತ 
2ನೇ ಮಹಡಿ, ಜಿಲ್ಲಾಧಿಕಾರಿಗಳ ಕಛೇರಿ ಕಟ್ಟಡ, ಕಂದಾಯ ಭವನ ಹಿಂಬಾಗ, ಕೆಂಪೇಗೌಡ ರಸ್ತೆ 
ಬೆಂಗಳೂರು.560 009 ದೂ: 080 22114233, 22133558 


DAKSHINA KANNADA 
KALABURAGI 


ಒತ್ತುವರಿ § 
ರಾಜ್ಯದಲ್ಲಿರುವ ಮಾಡಿಕೊಂಡಿರುವವ 
S.NO DISTRICT ಜಿಲ್ಲಾವಾರು ಒಟ್ಟು | ರಸಂಖ್ಯೆ/ ಒತ್ತುವರಿ ಮಾಡಿಕೊಂಡಿರುವ ಒಟ್ಟು ಪ್ರದೇಶ (ಎಕರೆ/ಗುಂಟೆ) 
ಸರ್ಕಾರಿ ಜಮೀನು ಜಿಲ್ಲಾವಾರು 
ಪ್ರಕರಣಗಳು 
[ 
1 [BANGALORE URBAN 122918.10| 32613 33877911 
2 [BANGALORE RURAL 108295.00[ 8647 9433.00 
3 [BIDAR 90294.00| 764 30505.00 |] 
4 [BELAGAVI 130415.24| 2604 5207.20 
| 
[5 |BUAPUR ain 7s 1530.27 
6 BELLARY 684505.72[ 19037 | 44129.26 
7 [BAGALKOTE 2273423] 6395 1547.22 
8 [CHITRADURGA 47275220| 14149 Sk 25350.28 
[9 [CHIKKAMAGALUR 392040.16] 34595 72895.32 
Re 
10 |CHIKKABALLAPURA J 37041525| 6191 9379.04 | 
| 11 [CHAMARAJA NAGARA 144627.29| 1830 3263.19 
12 [DHARAWAD | 5757700] 2944 5281.02 
— 
13 [DAVANAGERE 136160.13| 1044 2493.26 


560510.50 
81803.39 


2598.31 
13627.28 


[SE 


16 1351.30 |] 
[17 [HAVER! 111169.27| 8359 83284.00 
18 [HASAN | —142009.02| 34515 31565.37 | 
19 |KOPPAL 110096.20| 1583 4232.01 
20 [KODAGU 126875.82| 1847 | 5251.38 
21 [KOLAR 314822.68 22279.20 
22 [MANDYA 205021.00 8671.00 
23 [MYSORE 115994.02| 6992 34652.00 | 
[24 |RAICHUR 128453.22| 178 10204.07 
25 [RAMANAGAR 34958.09| 2517 2489.15 |] 
[ 26 [SHVAMOGGA 312627.31| 2126 5539.09 
27 |TUMAKURU 633098.00| 5660 11111.01 
28 |UTTARA KANNADA 1709837 2318.01 
29 [UDUPI 259868.39| 8087 4625.19 
30 |YADAGIRI 37036.21| 2572 4745.24 
TOTAL ACRES 6062333.15| 228672 459558.27.11 


ತಮ್ಮ ವಿಶ್ವಾಸಿ, 
2 


ಪ್ರಧಾನ . 
ಕರ್ನಾಟಕ ಸಾರ್ವಜನಿಕ ಜ್ಞಮೀನುಗಳ ನಿಗಮ ನಿ. 


೨304 


